ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 


ದಿನಾಂಕ: 26-03-2021 ಪ್ರಶ್ನೆ ಸಂಖ್ಯೆ: 315(2222) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಮತಿ ಎಸ್‌. ವೀಣಾ ಅಚ್ಚಿಯ್ಯ(ವಿಧಾನಸಭೆಯಿಂದ 
ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 
ಉತ್ತರಿಸುವ ಸಚಿವರು: ತೋಟಗಾರಿಕ ಮತ್ತು ರೇಷ್ಮೆ ಸಚಿವರು 


ವಿಷಯ: ಕೊಡಗು ಜಿಲ್ಲೆಯಲ್ಲಿನ ತೋಟಗಾರಿಕಾ ಬೆಳೆಗಾರರ ಬೇಡಿಕೆಗಳ ಬಗ್ಗೆ 


(ಅ) ಕೊಡಗು ಜಿಲ್ಲೆಯಲ್ಲಿ ಬೆಳೆಯುವ ತೋಟಗಾರಿಕಾ ಬೆಳೆಗಳು ಯಾವುವು; 


(ಆ) ಜಿಲ್ಲೆಯಲ್ಲಿ ಸದರಿ ತೋಟಗಾರಿಕಾ ಬೆಳೆಗಳನ್ನು ಎಷ್ಟು ವಿಸೀರ್ಣದಲ್ಲಿ 
ಬೆಳೆಯಲಾಗುತ್ತಿದೆ ಹಾಗೂ ವಾರ್ಷಿಕ ಉತ್ಪನ್ನದ ವಿವರಗಳೇನು; (ಬೆಳೆವಾರು ಮಾಯಿತಿ 
ನೀಡುವುದು) 


(ಇ) ಕಳೆದ ಮೂರು ವರ್ಷಗಳಿಂದ ಸದರಿ ತೋಟಗಾರಿಕಾ ಬೆಳೆಗಾರರು ಎದುರಿಸುತ್ತಿರುವ 
ಸಮಸ್ಯೆಗಳೇನು ಹಾಗೂ ಈ ಅವಧಿಯಲ್ಲಿ ಸರ್ಕಾರದ ಎದುರು ಮಂಡಿಸಿರುವ ಬೇಡಿಕೆ 
ಹಾಗೂ ಮನವಿಗಳೇನು; 


(ಈ) ಸದರಿ ಬೇಡಿಕೆ ಹಾಗೂ ಮನವಿಗಳಿಗೆ ಸರ್ಕಾರದಿಂದ ಇದುವರೆಗೆ ದೊರೆತಿರುವ ಪರಿಹಾರ, 
ನೆರವು ಹಾಗೂ ಸೌಲಭ್ಯಗಳೇನು? 


